ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 361 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


: ಡಾ|| ವೈ.ಎ.ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಷೇತ್ರ) 
: 15.12.2021. 
: ಕಂದಾಯ ಸಚಿವರು 


ಕ್ರ. 
ಪ್ರಶ್ನೆ ಉತ್ತರ 
ಸಂ 
ಅ) | ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಗೋಮಾಳ 
ಪ್ರದೇಶಗಳ ಸುತ್ತಲಿನ ವ್ಯಾಪ್ತಿಯಲ್ಲಿ | ಮತ್ತು ಸರ್ಕಾರಿ ಜಮೀನು ಖಾಸಗಿಯವರಿಂದ ಅತಿಕ್ರಮಿಸಲ್ಪಟ್ಟಿರುವ 
ಸರ್ಕಾರದ ಕಂದಾಯ ಇಲಾಖೆ | ವಿವರಗಳು ಈ ಕೆಳಗಿನಂತಿರುತ್ತದೆ. 
ವ್ಯಾಪ್ತಿಯಲ್ಲಿ ಇರುವ ಹಲವು ಗೋಮಾಳ 
ಜಿಲ್ಲೆ ಪ್ರಕರಣಗಳ ವಿಸ್ತೀರ್ಣ 
ಮತ್ತು ಸರ್ಕಾರಿ ಜಮೀನುಗಳು a ied 
ಸಿಂಖ್ಯೆ ಐ! Do! 
ಖಾಸಗಿಯವರಿಂದ el ಗ 
ಬೆಂಗಳೂರು ನಗರ 14,660 | 38,888-22.01 
9. pel ವ್‌ 
ಅತಿಕ್ರಮಗೊಳಿಸಲ್ಪಟ್ಟಿರುವ ಪ್ರಕರಣಗಳ ewe 58,546 36.229 
pe ಎನ್ಸ) 5 ಖಿ 
ಸಂಖ್ಯೆ ಎಷ್ಟು; ಜಮೀನುಗಳ ವಿಸ್ತೀರ್ಣ | (ಸ್ರಾ್ರೂಕುವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ) 
ಎಷ್ಟು; (ಸಂಪೂರ್ಣ ವಿವರಗಳನ್ನು 
ಒದಗಿಸುವುದು) 
ಆ) | ಅತಿಕ್ರಮಿಸಲ್ಪಟ್ಟಿರುವ ಜಮೀನುಗಳ ಪೈಕಿ ಅತಿಕ್ರಮಿಸಲ್ಪಟ್ಟಿರುವ ಜಮೀನುಗಳ ಪೈಕಿ ಸರ್ಕಾರದ ವಶಕ್ಕೆ 


ಸರ್ಕಾರದಿಂದ 


[al 


ಷ್ಟು ಪ್ರಕರಣಗಳಲ್ಲಿ 
ಷ್ಟು ವಿಸ್ತೀರ್ಣದ ಜಮೀನನ್ನು ವಶಕ್ಕೆ 


ಎ 
ಪಡೆಯಲಾಗಿದೆ; (ವಿವರ ನೀಡುವುದು) 


ಪಡೆದಿರುವ ಗೋಮಾಳ ಮತ್ತು ಸರ್ಕಾರಿ ಜಮೀನಿನ ವಿವರ ಈ 
ಕೆಳಗಿನಂತಿರುತ್ತದೆ, 
ಜಿಲ್ಲೆ ಪ್ರಕರಣಗಳ ವಿಸ್ತೀರ್ಣ 
ಸಂಖ್ಯೆ | ಎಕರೆ/ಗುಂಟಿ | 
ಬೆಂಗಳೂರು ನಗರ 4,940 | 16420-06.01 
ಬೆಂ.ಗ್ರಾಮಾಂತರ 10,892 11,779 


(ವಿವರ ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ) 


ಅತಿಕ್ರಮಿಸಲ್ಪಟ್ಟ ಜಮೀನುಗಳನ್ನು 
ಸರ್ಕಾರದ ವಶಕ್ಕೆ ಪಡೆಯಲು 


ಸರ್ಕಾರಕ್ಕಿರುವ ತೊಡಕುಗಳೇನು? 


ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಲು ರಾಜ್ಯದ 
ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯ 
ಪಡೆಗಳನ್ನು ರಚಿಸಲಾಗಿದೆ, ಅದರಂತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕಾಲಬದ್ದ 
ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಂಡು, ಒತ್ತುವರಿ ಆಗಿರುವ ಸರ್ಕಾರಿ 


ಜಮೀನುಗಳನ್ನು ತೆರವುಗೊಳಿಸಲು ಕ್ರಮವಹಿಸುತ್ತಿದ್ದಾರೆ. 


ರಾಜ್ಯದಲ್ಲಿ ಒಟ್ಟು 62,72,811 ಎಕರೆ ಸರ್ಕಾರಿ ಜಮೀನು ಇದೆ, 
ಇದರಲ್ಲಿ ಒಟ್ಟು 14,27,195 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಇದೆ, 
ವಿವಿಧ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳ ಒಟ್ಟು ವಿಸ್ತೀರ್ಣ 
9,732 ಎಕರೆ, ಅಕ್ರಮ-ಸಕ್ರಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿರುವ 
ಒಟ್ಟು ವಿಸ್ತೀರ್ಣ 9,97,198 ಎಕರೆ ಹಾಗೂ ಸಾರ್ವಜನಿಕ ಉದ್ದೇಶಗಳಿಗೆ 
ಬಳಕೆಯಾಗಿರುವ ಒಟ್ಟು ವಿಸ್ತೀರ್ಣ 14,048 ಎಕರೆ ಸರ್ಕಾರಿ ಜಮೀನು 
ಹೊರತುಪಡಿಸಿ, ಉಳಿದಂತೆ 4,06,217 ಎಕರೆ ಒತ್ತುವರಿ ಜಮೀನು 
ತೆರವುಗೊಳಿಸಬೇಕಾಗಿರುತ್ತದೆ. ಇದರಲ್ಲಿ 30-11-2021 ರವರೆಗೂ 
2,70,108 ಎಕರೆ ಸರ್ಕಾರಿ ಜಮೀನು ತೆರವುಗೊಳಿಸಲಾಗಿದೆ, ಉಳಿದಂತೆ 
1,36,109 ಎಕರೆ ಒತ್ತುವರಿ ತೆರವುಗೊಳಿಸಲು ಬಾಕಿ ಇದ್ದು, ಹಂತ 
ಹಂತವಾಗಿ ತೆರವುಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ಒತ್ತುವರಿ ಪ್ರಕರಣಗಳನ್ನು ಸಮರ್ಥವಾಗಿ ತಡೆಯುವ ಸಲುವಾಗಿ ಕರ್ನಾಟಕ 
ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವನ್ನು ರಚಿಸಲಾಗಿದೆ. 
ಒತ್ತುವರಿದಾರರ ವಿರುದ್ದ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ 
ನ್ಯಾಯಾಉದಲ್ಲಿ ಪ್ರಕರಣವನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964 
ಕಲಂ 192-ಎ ರನ್ವಯ ದಾಖಲಿಸಲಾಗುತ್ತಿದೆ. ವಿವರಗಳು ಈ ಕೆಳಗಿನಂತಿದೆ. 
(03.12.2021ರಂತೆ) 
1.ದಾಖಲಾಗಿರುವ ಪ್ರಕರಣ : 20841 
2.ಇತ್ಯರ್ಥಪಡಿಸಿದ ಪ್ರಕರಣ ;: 4712 
3.ಬಾಕಿ ಇರುವ ಪ್ರಕರಣ 16129 
4 ತೆರವುಗೊಳಿಸಲು ಆದೇಶಿಸಲಾಗಿರುವ ವಿಸ್ತೀರ್ಣ:2587-12 % ಎ!ಗು 
5,ಒತ್ತುವರಿಯಿಂದ ತೆರವುಗೊಳಿಸಿದ ಜಮೀನು:1023-22 ಎ/ಗು. 
6.ಶಿಕ್ಷೆ ವಿಧಿಸಲಾಗಿರುವ ಪ್ರಕರಣಗಳ ಸಂಖ್ಯೆ:61 ಜನರಿಗೆ ಒಂದು ವರ್ಷದಂತೆ 
ಶಿಕ್ಷೆ ವಿಧಿಸಲಾಗಿದೆ ಹಾಗೂ ದಂಡ ವಿಧಿಸಲಾಗಿದೆ, 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 20 ಎಲ್‌ಜಿಪಿ 2020; 
ದಿನಾಂಕ:20.01.2020 ರಂತೆ ಸರ್ಕಾರಿ ಜಮೀನು ಒತ್ತುವರಿ 
ತೆರವುಗೊಳಿಸುವುದು, ಒತ್ತುವರಿದಾರರ ವಿರುದ್ಧ ಕ್ರಮ ಜರುಗಿಸುವುದು, 
ಒತ್ತುವರಿ ತೆರವುಗೊಳಿಸಲು ವಿಫಲರಾಗಿರುವ ಅಧಿಕಾರಿಗಳು/ಭೂ ಕಬಳಿಕೆಗೆ 
ದುಷ್ಟೇರಣೆ ನೀಡಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಶಾಮೀಲಾಗಿರುವ 
ಅಧಿಕಾರಿ/ಸಿಬ್ಬಂದಿ ಗಳ ವಿರುದ್ಧ ಕಾನೂನು/ಶಿಸ್ತು ಕ್ರಮಗಳನ್ನು ಜರುಗಿಸಲು 
ಸೂಚನೆ ನೀಡಲಾಗಿದೆ, 


ರಾಜ್ಯದಲ್ಲಿರುವ ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವುಗೊಳಿಸಲು 
ಹಾಗೂ ಸಂರಕ್ಷಿಸಲು ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 15 ಎಲ್‌ಜಿಪಿ 
2020; ದಿನಾಂಕ: 29.01.2020 ರ ಆದೇಶದ ಮೂಲಕ ಏಳು 
ಸದಸ್ಯರುಗಳನ್ನೊಳಗೊಂಡಂತೆ “ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ” 
ಯನ್ನು ರಚಿಸಲಾಗಿದೆ, ಸದರಿ ಸಮಿತಿಯು ಜಿಲ್ಲೆಗಳ ಸರ್ಕಾರಿ ಜಮೀನುಗಳಿಗೆ 
ಸಂಬಂಧಿಸಿದಂತೆ ಪ್ರತಿ ವಾರವೂ ಪರಿಶೀಲನಾ ಸಭೆಯನ್ನು ನಡೆಸುತ್ತಿದ್ದು, 
ಭೂ ಕಬಳಿಕೆ ತಡೆಯುವ ನಿಟ್ಟಿನಲ್ಲಿ ಅಗತ್ಯ ನಿರ್ದೇಶನಗಳನ್ನು ಸರ್ಕಾರಕ್ಕೆ 
ಕಾಲಕಾಲಕ್ಕೆ ನೀಡಲಾಗುತ್ತಿದೆ. 


* ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ಮಾಡುತ್ತಿರುವ 
ಸಾಗುವಳಿಯನ್ನು ಸಕ್ರಮಗೊಳಿಸಲು ನಮೂನೆ-50, ನಮೂನೆ-53 
ಮತ್ತು ನಮೂನೆ-57 ರಲ್ಲಿ ಸ್ವೀಕರಿಸಿರುವ ಅರ್ಜಿಗಳ ಹಾಗೂ ಸರ್ಕಾರದ 
ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು 
ಸಕ್ರಮಗೊಳಿಸುವ ಸಲುವಾಗಿ ಕಲಂ 94ಸಿ ಹಾಗೂ 94ಸಿಸಿ ರಡಿಯಲ್ಲಿ 
ಸ್ವೀಕೃತವಾಗಿರುವ ಅರ್ಜಿಗಳ ವಿವರ ಈ ಕೆಳಗಿನಂತಿರುತ್ತದೆ. 


ಬೆಂಗಳೂರು ನಗರ ಜಿಲ್ಲೆ 
ಸ್ವೀಕರಿಸಿದ 
ಅರ್ಜಿಗಳ 


ಸಂಖ್ಯೆ: 


ನಮೂನೆ 57 


ಕಲಂ 94-ಸಿ 


ಕಲಂ 94-ಸಿಸಿ 


[a 


[ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ವಿವರ ಸ್ವೀಕರಿಸಿದ ಇತ್ಯರ್ಥಪಡಿಸಿದ ಅರ್ಜಿಗಳ ಬಾಕಿ 
ಅರ್ಜಿಗಳ ಸಂಖ್ಯೆ: ಅರ್ಜಿಗಳ 
ಸಂಖ್ಯೆ: ಸಂಖ್ಯೆ: 
ನಮೂನೆ 50 | 24303 24303 0 
ನಮೂನೆ 53 | 38582 37907 675 N 
112 17095 
15421 8 
| ಕಲಂ 94-ಸಿಸಿ | 11592 11190 402 


ವಿವಿಧ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳು ,ಅಕ್ರಮ- 
ಸಕ್ರಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಪ್ರಕರಣಗಳು ಹಾಗೂ 
ಸಾರ್ವಜನಿಕ ಉದ್ದೇಶಗಳಿಗೆ ಬಳಕೆಯಾಗಿರುವ ಸರ್ಕಾರಿ ಜಮೀನು 
ಹೊರತುಪಡಿಸಿ, ಉಳಿದಂತೆ 4,06,217 ಎಕರೆ ಒತ್ತುವರಿ ಜಮೀನು 
ತೆರವುಗೊಳಿಸಬೇಕಾಗಿರುತ್ತದೆ. ಇದರಲ್ಲಿ 30-11-2021 ರವರೆಗೂ 
2,70,108 ಎಕರೆ ಸರ್ಕಾರಿ ಜಮೀನು ತೆರವುಗೊಳಿಸಲಾಗಿದೆ. ಉಳಿದಂತೆ 
1,36,109 ಎಕರೆ ಒತ್ತುವರಿ ತೆರವುಗೊಳಿಸಲು ಬಾಕಿ ಇದ್ದು, ಹಂತ 


ತ pe) pe) 
ಹಂತವಾಗಿ ತೆರವುಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ; ಆರ್‌ಡಿ 221 ಎಲ್‌ಜಿಕ್ಯೂ 2021 


ಕಂದಾಯ ಸಚಿವರು, 


ಮಾಳ ಮತ್ತು ಸರ್ಕಾರಿ ಜಮೀನುಗಳು 
ಖಾಸಗಿಯವರಿಂದ ಅತಿಕ್ರಮಿಸಿರುವ 
ಪ್ರಕರಣಗಳ ಸಂಖ್ಯೆ 


ವಿಸ್ಟೀರ್ಣ(ಎ/ಗುಂ) 


ಬೆಂಗಳೂರು ಉತ್ತರ 
ಬೆಂಗಳೂರು ದಕ್ಷಿಣ 
ಬೆಂಗಳೂರು ನಗರ 


ವ್ತೋರ್ಣ(ಎ/ಗುಂ) 


49-17.00 


16420-06.01 


2340-00 
3458-00 
4603-00 
1378-00 


